ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ಸಾಲ ಸೌಲಭ್ಯ ಕಲ್ಪಿಸಿಕೊಡುವ ಬಗ್ಗೆ 


ಶ್ರೀರಘಹುನಾಥರಾವ್‌ಮಲ್ಲ್ಮಾಪೂರೆ(ವಿಧಾನಸಭೆಯಿಂದಚುನಾಯಿತರಾದವರು)-- 


633 (865) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ 
ಸಜಿ ವರು ಈ ಬಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಡಾ: ಬಿ.ಆರ್‌. ಅಂಬೇಡ್ಕರ್‌ ಹಾಗೂ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವತಿಯಿಂದ ಕಳೆದ 5 
ವರ್ಷಗಳಲ್ಲಿ ಏತ ನೀರಾವರಿ ಯೋಜನೆಯಡಿ ಎಷ್ಟು ಫಲಾನುಭವಿಗಳಿಗೆ ಸಾಲ ಸೌಲಭ್ಯ ಕಲ್ಪಿಸಿಕೊ 
ಡಲಾಗಿದೆ ; (ಕಲ್ಪಿಸಿದ್ದಲ್ಲಿ ವರ್ಷವಾರು, ವಿಧಾನಸಭಾ ಕ್ಷೇತ್ರವಾರು ಫಲಾನುಭವಿಗಳವಾರು ಸ್ಪಷ್ಟ 
ಮಾಹಿತಿ ನೀಡುವುದು) 


(ಆ) ಹಾಗಿದ್ದಲ್ಲಿ, ಈ ಮಹತ್ವಾಕಾಂಕ್ಷೆ ಯೋಜನೆಯಡಿಯಲ್ಲಿ ಸಾಲ ಸೌಲಭ್ಯವನ್ನು ಕಲ್ಪಿಸಿದ್ದಲ್ಲಿ ಯಾವ 
ಯಾವ ಕಂಪನಿ/ಗುತ್ತಿಗೆದಾರರಿಗೆ ಕಾರ್ಯಾದೇಶವನ್ನು ನೀಡಲಾಗಿದೆ; ನೀಡಿದ್ದಲ್ಲಿ, ಆಯಾ 
ಕಂಪನಿ/ಗುತಿಗೆದಾರರ ವತಿಯಿಂದ ಕೆಲಸ ಪೂರ್ಣಗೊಂಡಿದೆಯೇ ; (ಸಂಪೂರ್ಣ ಮಾಹಿತಿ ನೀಡುವುದು) 


(ಇ) ಹಾಗಿದ್ದಲ್ಲಿ, ಪೂರ್ಣಗೊಂಡಿದ್ದಲ್ಲಿ ಕಂಪನಿ/ಗುತ್ತಿಗೆದಾರರಿಗೆ ಎಷ್ಟು ಮೊತ್ತವನ್ನು ನೀಡಲಾಗಿದೆ 
ಹಾಗೂ ಬಾಕಿಯಿ ವಮೊತವೆಷ್ಟು; ಫಲಾನುಭವಿಗಳವಾರು ಹೆಸರು, ವಿಳಾಸ, ಕೆಲಸ 
ನಿರ್ವಹಿಸಲಾಗಿದೆಯೇ ; ನಿರ್ವಹಿಸಿದ್ದಲ್ಲಿ, ಎಷ್ಟು ಕಿ.ಮೀ ನಿರ್ವಹಿಸಲಾಗಿದೆ? (ಬೀದರ್‌ ಜಿಲ್ಲೆಯ ಎಲ್ಲಾ 
ವಿಧಾನಸಭಾ ಕ್ಷೇತ್ರವಾರು ವರ್ಷವಾರು ಸಂಪೂರ್ಣ ಮಾಹಿತಿ ನೀಡುವುದು) 


